ಕರ್ನಾಟಕ ವಿಧಾನ ಪರಿಷತ್‌ 


1875(2/8ರ) 


ಶ್ರೀ ಕೆಎ. `ತಿಪ್ಲೇಸ್ವಾಮಿ (ನಾಮ ನಿರ್ದೇಶನ 
ಹೊಂದಿದವರು) 


ಉತ್ತರಿಸಬೇಕಾದ'ದಿನಾಂಕ 


25-03-2೦೦1 


ಉತ್ತರಪುವಸಷವಕು 


ಮಾನ್ಯ ಮುಖ್ಯಮೆಂತ್ರಿಗಳು 


ಕ್ರ” | 

PE ಪಶ್ನೆ ಉತ್ತರ 

(ಅ) | ರಾಜ್ಯದಲ್ಲಿನ ನಗರ ರಸ್ತೆ ಸಾರಿಗೆ ಸರ್ಕಾರದ ಆದೇಶ ಸಂಖ್ಯೆ: UDD 134 BMR 2006 (1) ದಿನಾ೦ಕ 
ನಿರ್ದೇಶನಾಲಯ (0೪17) ಯಾವಾಗ | 08-03-2007 ರನ್ವಯ ರಾಜ್ಯದಲ್ಲಿ 'ನಗರ ಭೂ ಸಾರಿಗೆ 
ಸ್ಥಾಪಿತವಾಯಿತು ಈ | ನಿರ್ದೇಶನಾಲಯವು ಸ್ಥಾಪನೆಯಾಗಿರುತ್ತದೆ. 
ನಿರ್ದೇಶನಾಲಯದ | i | 
ಕಾರ್ಯಾಚರಣೆಗಳೇಮ; (ವಿವರ | ಈ ನಿರ್ದೇಶನಾಲಯದ ಪ್ರಮುಖ ಕಾರ್ಯಗಳು ಕೆಳಗಿನಂತಿವೆ; 
ನೀಡುವುದು) : 

* ಸಾರ್ವಜನಿಕ ಸಾರಿಗೆ ಬಲವರ್ಧನೆ / ಸಾರ್ವಜವಿಕ ಸಾರಿಗೆ 
ಕ್ರಮಗಳ ಪಾಲನ್ನು ವೃದ್ಧಿಸುವುದು. 

* ಸಂಚಾರ ನಿರ್ವಹಣಾ ಸಂಸ್ಥೆಗಳಿಗೆ ತಾಂತ್ರಿಕ ನೆರವನ್ನು 
ನೀಡುವುದು. 

*  ಮೋಟಾರು-ರಹಿತ ಯೋಜನೆಗಳನ್ನು ಸಿದ್ದಪಡಿಸುವುದು 
ಹಾಗೂ ಅವುಗಳ ಅನುಷ್ಠಾನದ ಮೇಲ್ವಿಚಾರಣೆ. 

* ಪಾದಚಾರಿ ಮಾರ್ಗ / ಮೋಟಾರು-ರಹಿತ ಸಾರಿಗೆ 
ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಲು ರಾಜ್ಯ ನಗರ ಸಾರಿಗೆ 
ನಿಧಿಯಿಂದ ಸಹಾಯಧನ ವೀಡಿಕ: 

* ಸಾರಿಗೆ ಮೂಲ ಸೌಕರ್ಯ ಸೌಲಭ್ಯಗಳ ಮೌಲ್ಯಮಾಪನ 
ಅಧ್ಯಯನ ನಡೆಸುವುದು 

* ನಗರ' ಸಾರಿಗೆ ವಲಯ / ಶೈಕ್ಷಣಿಕ ಸಂಸ್ಥೆಗಳು / 
ಸಂಬಂಧಪಟ್ಟ ಸರ್ಕಾರೇತರ . ವಿವಿಧ ಸಂಸ್ಥೆಗಳ 
ಸಹಭಾಗಿತ್ವದೊಂದಿಗೆ ಸಾರಿಗೆ ವ್ಯವಸ್ಥೆ ಯೋಜನೆಗಳನ್ನು 

€ ರೂಪಿಸುವುದು. | 

* ಕಾರ್ಯಾಗಾರಗಳನ್ನು ಆಯೋಜಿಸುವುದರ ಮೂಲಕ 
ಸಾಮರ್ಥ್ಯ ವರ್ಧನೆ. - y 

*_ ನಗರ ಸಾರಿಗೆ ಸಮಸ್ಯೆಗಳ ಕುರಿತಂತೆ ನೀತಿ ರೂಪಿಸುವಿಕೆ. 

(ಆ) |ಈಃ ನಿರ್ದೇಶನಾಲಯ ನೀತಿ- | ನಗರ ಭೂ ಸಾರಿಗೆ ನಿರ್ದೇಶನಾಲಯವು ನಗೆರ ಸಾರಿಗೆ ವಿಷಯದಲ್ಲಿ 
ನಿಯಮಗಳನ್ನು ರೂಪಿಸುತ್ತಿದೆಯೇ | ವೀತಿ - ನಿಯಮಗಳನ್ನು ರೂಪಿಸುತ್ತಿರುವುದರ ಜೊತೆಗೆ 
ಅಥವಾ ನಗರ ರಸ್ತೆ ಸಾರಿಗೆ| ಯೋಜನೆಗಳ. ತೆಯಾರಿ, ಅನುಷ್ಠಾನ, ನಿರ್ವಹಣೆ ಕಾರ್ಯಗಳನ್ನು 
ಸಂಬಂಧಿಸಿದಂತೆ, ಯೋಜನೆಗಳ | ಸಹ ವಿವಿಧ ಸಾರ್ವಜವಿಕ ಸಾರಿಗೆ ಸಂಸ್ಥೆಗಳು - ನಗರ ಸ್ಮಳೀಯ 
ತಯಾರಿ, ಅನುಷ್ಠಾನ ಮತ್ತು ! ಸಂಸ್ಥೆಗಳ ಮೂಲಕ ಅನುಷ್ಠಾನಗೊಳಿಸುತ್ತಿದೆ. 
ನಿರ್ವಹಣೆ ಕೆಲಸಗಳನ್ನು , 
ನಿರ್ವಹಿಸುತಿದೆಯೇ; : - 

(ಇ) | ಹಾಗಿದ್ದಲ್ಲಿ, ಈ ನಿರ್ದೇಶನಾಲಯದ | ನಿರ್ದ್‌ಶನಾಲಯವ ಕಾರ್ಯಕ್ರಮಗಳನ್ನು ಗ೦ಔ8RTS ತಂಪವಿ / K- 


ಅಡಿ ಜಿಲ್ಲಾವಾರು 
ಹಮ್ಮಿಕೊಂಡಿರುವ ಯೋಜನೆಗಳು, 
ಜಾರಿಯಲ್ಲಿರುವ ಯೋಜನೆಗಳು 
ಮತ್ತು ಅನುಷ್ಠಾನದ ವಿವರಗಳನ್ನು 
ಭೌತಿಕ-ಆರ್ಥಿಕ ಗುರಿ ಹಾಗೂ 
ಸಾಧನೆಗಳನ್ನು ಒಳಗೊಂಡಂತೆ 
ವಿವರ ನೀಡುವುದು; 


RIDE / ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ 
ಸಂಸ್ಥೆಗಳ ಮೂಲಕ ಅನುಷ್ಠಾಸಗೊಳಿಸಲಾಗುತ್ತಿದೆ. 


ವಿವರಗಳನ್ನು ಅನುಬಂಧೆ-1 ರಲ್ಲಿ ಲಗತ್ತಿಸಿದೆ. 


ಈ ವಿರ್ದೇಶನಾಲಯವು ಬೆಂಗಳೂರು 
ನಗರದಲ್ಲಿ ವಾಹನ ನಿಲುಗಡೆ ನೀತಿ- 
2 (Parking Policy-2 for Bengaluru) 
ಜಾರಿಗೊಳಿಸುತ್ತಿದೆಯೇ; ಹಾಗಿದ್ದಲ್ಲಿ, 
ಈ ವಾಹನ ನಿಲುಗಡೆ ಬೀತಿ-2ರ 
ಪ್ರಮುಖ ಅಂಶಗಳೇಮ; ಈ 
ನೀತಿಯನ್ನು ಅನುಷ್ಠಾನಗೊಳಿಸುವ 
ವ್ಯವಸ್ಥೆ ಯಾವುದು ಹಾಗೂ ಈ 
ವ್ಯವಸ್ಥೆಯಲ್ಲಿ ಇದುವರೆಗೂ 
ಸಂಗ್ರಹಿಸಿದ ವಾಹನ ಬಿಲುಗಡೆ 
ಶುಲ್ಮವೆಷ್ಟು ಹಾಗೂ 
ಪಾರ್ಕಿಂಗ್‌ವಿಯಮ ಉಲ್ಲಂಘನೆಗೆ 


ಸಗರ ಭೂಸಾರಿಗೆ ನಿರ್ದೇಶನಾಲಯವು ಬೆಂಗಳೂರು ನಗರದ 
ವಾಹನ ನಿಲುಗಡೆ ವೀತಿ-2.0 ಅನ್ನು ತಯಾರಿಸಿದ್ದು. ಇದನ್ನು ರಾಜ್ಯ 
ಸರ್ಕಾರವು ಆದೇಶ ಸಂಖ್ಯೆ: ನಅಇ 208 ಪಿಆರ್‌ಜೆ 2020, ದಿನಾಂಕ: 
02-02-2021ರನ್ವಯ ಅನುಮೋದಿಸಿರುತ್ತದೆ. ವಾಹನ ನಿಲುಗಡೆ 
ವೀತಿ-20ರ ಪ್ರಮುಖ ಅಂಶಗಳನ್ನು ಅನುಬಂಧ:-2ರಲ್ಲಿ 
ನೀಡಲಾಗಿದೆ. 


ಪಾರ್ಕಿಂಗ್‌ ಬೀತಿ 2.0 ರಡಿಯಲ್ಲಿ ನಿಗಧಿಪಡಿಸಲಾಗಿರುವ ಶುಲ್ಕದ 
ವಿವರಗಳನ್ನು (ct py) ಅನುಬಂಧ-3ರಲ್ಲಿ'ನೀಡಲಾಗಿದೆ. 


ಆದೇಶದನ್ವಯ ಪಾರ್ಕಿಂಗ್‌ ವ—ಬಿೀತಿ- 20 ನ್ನು 
ಮಹಾನಗರಪಾಲಿಕೆಯು 


ಸರ್ಕಾರದ 
ಬೃಹತ್‌ಬೆಂಗಳೂರು 


ವಿಧಿಸುವ ದಂಡವೆಷ್ಟು; ಸಂಪೂರ್ಣ 
ವಿವರ ನೀಡುವುದು) 


ಅನುಷ್ಠಾನಗೊಳಿಸಲಿದೆ. 


ಹೊಸದಾಗಿ ರೂಪಿತವಾಗಿರುವ 
ಪಾರ್ಕಿ೦ಂಗ್‌ನೀತಿಯನ್ನು ರಾಜ್ಯದ 
ಇತರ ನಗರ ಮತ್ತು ಹಟ್ಟಣ 
ಪ್ರದೇಶಗಳಿಗೆ ವಿಸ್ತರಿಸಲು ಸರ್ಕಾರ 
ಆಲೋಚಿಸಿದೆಯೇ? (ವಿವರ 
ನೀಡುವುದು) 


ಹೌದು. ಮೈಸೂರು ಹಾಗೂ ಹುಬಳ್ಳಿ-:ಧಾರವಾಡ ನಗರಗಳಿಗೆ 
ಪಾರ್ಕಿಂಗ್‌ ವೀತಿಯನ್ನು ರೂಪಿಸಲು ಉದ್ದೇಶಿಸಿದೆ. ನಂತರ ಇತರೆ 
ಟೈರ್‌-2 ನಗರಗಳಲ್ಲಿ ಕೈಗೊಳ್ಳಲಾಗುವುದು. 


ಸಂಖ್ಯೆ: ನಅಇ ೨5ರ ಪಿಆರ್‌ಜೆ_೧೦೦1 


ಎನೆ 


(ಅ.ಎಸ್‌. ಯಡಿಯೊರಪ್ಪ) 
ಸನ್ಯಾಸ್ಫ ಮುಖ್ಯಮಂತ್ರಿಗಳು 


ಅಮಬಂಧ- 
A) ಸಗರ ಭೂ ಸಾರಿಗೆ.ನಿರ್ದೇಶನಾಲಯದಿಂದ ವಿವಿಧ ಯೋಜನೆ/ ಕಾರ್ಯಕ್ರಮಗಳ ಪ್ರಗತಿ ವಿವರ 


2020-21 (ರೂ. ಕೋಟಿಗಳಲ್ಲಿ) 


ಕ್ರ. ಆರ್ಥಿಕ ಬೌಧಿಕ 
ಲೆಕ್ಕ ಶೀರ್ಷಿಕೆ ಫಾಷ್ಟುತ 

ಆಯವ್ಯಯ ] 
1. | ರಾಜ್ಯನಗರ ಸಾರಿಗೆ ನಿಧಿ 30.00 30.00 | ರಾಜ್ಯದ ನಗರಗಳಲ್ಲಿ ಸಾರ್ವಜವಿಕ ಸಾರಿಗೆ 
4217-60-800-6-01 ವ್ಯವಸ್ಥೆಯನ್ನು ಅಳವಡಿಸಲು, ನಗರಗಳಲ್ಲಿ 
ಸಾರಿಗೆ ಮೂಲ ಸೌಕರ್ಯಗಳ ನಿರ್ಮಾಣ 
ಮಾಡಲು ಸಹಾಯಾನುದಾನವನ್ನು ಸಾರಿಗೆ 
ಸಂಸ್ಥೆಗಳು/ನಗರ ಸ್ಲಳೀಯ  ಇನಸಂಸ್ಕೆಗಳಿಗೆ 
ನೀಡಲಾಗುತ್ತಿದೆ. ಪ್ರಸ್ತುತ 2020-21ನೇ ಸಾಲಿನಲ್ಲಿ 
43 ಮುಂದುವರೆದ ಯೋಜನೆಗಳು | 
ಪ್ರಗತಿಯಲ್ಲಿರುತ್ತವೆ, 13 ಹೊಸ ಯೋಜನೆಗಳಿಗೆ 
ಸಹಾಯಾನುದಾನ ' ಮಂಜೂರಾತಿಯಾಗಿದ್ದು | 
ಮತ್ತು 14 ಯೋಜನೆಗಳು ಪೂರ್ಣಗೊಂಡಿರುತ್ತವೆ. i 
10 ವರ್ಷದ ಅವಧಿಯಲ್ಲಿ ಸೃಜಿಸಲಾದ ಮೂಲ 
ಸೌಕರ್ಯ, ಸ್ವತ್ತುಗಳು ಹಾಗೂ ಅನುದಾನದ 
ವಿವರಗಳನ್ನು ಅನುಬಂಧ-1 .€ 7b ನಲ್ಲಿ 
ನೀಡಲಾಗಿದೆ. 


ರಾಜ್ಯ ನಗರ ಸಾರಿಗೆ ವಿಧಿ ’ 100 1.00 ಈ ಕಾರ್ಯಕ್ರಮದಡಿ ನಗರ ಸಾರಿಗೆ ಯೋಜನೆಗಳ | 
2217-05-800-0-06 | ಅಭಿವೃದ್ಧಿ/ಅಧ್ಯಯನ/ತಾಂತಿಕ ವಿನ್ಯಾಸ 
ರಚನೆಯನ್ನು ಸಮಾಯಲೋಚಕರಿಲದ 
| ಬಳಸಿಕೊಳ್ಳಲಾಗುತ್ತದೆ. 

3. | ಹುಬ್ಬಳ್ಳಿ-ಧಾರವಾಡ ತ್ಮರಿತ 1 2000 2000 |ತ್ಮರಿತ ಬಸ್‌ ಸಾರಿಗೆ ವ್ಯವಸ್ಥೆಯು ಹುಬ್ಬಳ್ಳಿ: 
ಬಸ್‌ ಸಂಚಾರ ಯೋಜನೆ. (ಪೂರಕ ಧಾರವಾಡ ನಗರದಲ್ಲಿರುವ ಸಾರ್ವಜನಿಕ : 
4217-60-800-0-01 ಅಂದಾಜು) ಮೀಸಲು ಸಾರಿಗೆ ವ್ಯವಸ್ಥೆಯಾಗಿದೆ. ತೃರಿತ ಬಸ್‌ | 

f 


Nj 


ಸಾರಿಗೆ ಕಾರಿಡಾರ್‌ ಉದ್ದ 22.25 ಕಿ.ಮೀ ಇದ್ದು, ಈ 
ಕಾರಿಡಾರ್‌ ವ್ಯವಸ್ಥೆಯಲ್ಲಿ ಬಿಆರ್‌ಟೆಎಸ್‌ 
ಬಸ್ಸುಗಳನ್ನು ಹೊರತುಪಡಿಸಿ, ಬೇರಾವುದೇ ಬಸ್‌ , 
ಓಡಾಡಲು ಅನುಮತಿ ಇರುವುದಿಲ್ಲ. 
ಬಿಆರ್‌ಟಿಎಸ್‌ ಬಸ್‌ ಕಾರ್ಯಾಚರಣೆಯನ್ನು ‘ 
ಪ್ರಾಯೋಗಿಕವಾಗಿ ಅಕ್ಸ್ಕೋಬರ್‌ 2018ರಿಂದ ; 
ಆರಂಭಿಸಲಾಗಿರುತ್ತದೆ. ಇದು ಹುಬ್ಬಳ್ಳಿ - « 
ಧಾರವಾಡ ನಡುವೆ ಸಂಚರಿಸುವ j 
ಪ್ರಯಾಣಿಕರಿಂದ ಉತ್ತಮ ಪ್ರತಿಕ್ರಿಯೆ : 
ಡೊರೆತಿರುತ್ತದೆ. ಈ ಮಾರ್ಗದಲ್ಲಿ ಒಟ್ಟು 100 } 
ಬಸ್‌ಗಳ ಸಂಚಾರವನ್ನು - ಕಾರ್ಯಾಚರಣೆಗೆ | 
ತರಲಾಗಿದ್ದು, ಇದು 3-4 ನಿಮಿಪಗಳಿಗೊಂದು i 
ಬಸ್‌ ಆವರ್ತನದಂತೆ ಜಾರಿಗೆ ತರಲಾಗಿದೆ. ಸಧ್ಯಕ್ಕೆ j 
ಪ್ರತಿದಿನ ಸುಮಾರು 85,000 ಪ್ರಯಾಣಿಕರು ಈ | 
ಮಾರ್ಗದಲ್ಲಿ ಪ್ರಯಾಣಿಸುತ್ತಿಡ್ಕಾರೆ. ಈ 
ಯೋಜನೆಯ ಒಟ್ಟು ಪರಿಪ್ಕೃತ ವೆಚ್ಚ 970.87 
ಕೋಟಿಗಳಾಗಿದ್ದು, ಅಗತ್ಯವಿರುವ ಹೆಚ್ಚುವರಿ 
ಅನುದಾನ ರೂ. 4187 ಕೋಟಿ ರೂಪಾಯಿಗಳ 
ಪೈಕಿ ಪ್ರಸಕ್ತ ಸಾಲಿನ ಪೂರಕ ಆಯವ್ಯಯದಲ್ಲಿ 
ಒದಗಿಸಲು ಪ್ರಸ್ರಾವಿಸಿದೆ. 


ಹೆಚ್‌.ಡಿ.ಬಿ.ಆರ್‌.ಟಿ.ಎಸ್‌ 
ಕಾರ್ಯಾಚರಣೆ ನಗದು 


ನಷ್ಟ ಪರಿಹಾರ 2217-05- 


800-0-14 


35.00 


35.00 


ಇದು ಹೆಚ್‌.ಡಿ.ಬಿ.ಅರ್‌.ಟೆ.ಎಸ್‌ ಬಸ್‌ 
ಕಾರ್ಯಾಚರಣೆಯ ನಗಡು ನಷ ಪರಿಹಾರವಾಗಿ 
ಹಣವನ್ನು ವಿನಿಯೋಗಿಸಲಾಗಿದೆ. 


ಸಾರ್ವಜವಿಕ ಬೈಸಿಕಲ್‌ 
ಬಳಕೆ ವ್ಯವಸ್ಥೆ 4217-60- 
800-0-03 


0.00 


ಬೆಂಗಳೂರು ಸಾರ್ವಜನಿಕ ಬೈಸಿಕಲ್‌ ಹಂಚಿಕೆ 
ವ್ಯವಸ್ಥೆಯ  ಡಾಕ್‌ಲೆಸ್‌ ಮಾದರಿಯನ್ನು 
ಹೊಂದಿದ್ದು, ಬಹು ಖಾಸಗಿ ನಿರ್ವಾಹಕರುಗಳು 
ನಗರದ ವಿವಿಧ ಭಾಗಗಳಲ್ಲಿ ಬೈಸಿಕಲ್‌ ಹಂಚಿಕೆ 
ಸೇವೆಯನ್ನು ಒದಗಿಸಿಕೊಡಲಿದ್ಮಾರೆ. ಪ್ರಸಕ್ತ 
ಸಾರ್ವಜನಿಕರಿಗೆ 2300 ಸೈಕಲ್‌ಗಳ ಸೇವೆಯನ್ನು 


ಲಅಭ್ಯಗೊಳಿಸಲಾಗಿದೆ. ಈ ವ್ಯವಸ್ಥೆಯಡಿ 
ಮೂಲಸೌಕರ್ಯಗಳಾದ ಸೈಕಪ್‌ ಪಥ, 
ಹಬ್‌ಗಳನ್ನು ನಿರ್ಮಿಸಲಾಗುವುದು. 


ಬೆಂಗಳೂರು ಉಪನಗರದ 
ರೈಲು ಸ್ಮಾಪನೆ4217-60- 
800-0-04 


300.00 


300.00 


ಬೆಂಗಳೂರು ಉಪನಗರ ರೈಲು ಯೋಜನೆಗೆ 
ಅನುಪ್ಠಾನವನ್ನು ಒಟ್ಟು ಮುಕ್ತಾಯ ಅಂದಾಜು 
ವೆಚ್ಚ ರೂ. 15,767 ಕೋಟಿಗಳಲ್ಲಿ, ರೋಲಿಲಗ್‌ 
ಸಾಕ್‌ ಏಖರೀಬ ಮತ್ತು ಕಾರ್ಯಾಚರಣಿ ಮತ್ತು 
ನಿರ್ವಹಣಿಯನ್ನು ಖಾಸಗಿ ಸಾರ್ವಜವಿಕ 
ಸಹಭಾಗಿತ್ವದ (PPP) ಕ್ರಮವನ್ನು 
ಅಳವಡಿಸಿಕೊಂಡು ಅನುಪ್ಠಾನಕ್ಕೆ ತರಲು 
ಕರ್ನಾಟಕ ಸರ್ಕಾರ ಹಾಗೂ ಬಾರತ ಸರ್ಕಾರವು 
ಅನುಮೋದನೆಯನ್ನು ನೀಡಿರುತ್ತದೆ. ಈ 
ಯೋಜನೆಯನ್ನು ಆರು ವರ್ಷಗಳ ಅವಧಿಯಲ್ಲಿ 
ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. ಈ 
ಯೋಜನೆಯನ್ನು ರಾಜ್ಯದ ರೈಲು 
ಮೂಲಸೌಕರ್ಯ ಅಭಿವೃದ್ದಿ ಬಿಗಮ - 
ಕರ್ನಾಟಿಕ (K-ಣ!ರನ) (ರೈಲ್ದೆ ಮತ್ತು ರಾಜ್ಯ 
ಸರ್ಕಾರದ ಜಂಟಿ ಸಹಬಾಗಿತ್ತದ ಕಂಪನಿ) 
ಮೂಲಕ ಅನುಪ್ಮಾನಗೊಳಿಸಲಾಗುತ್ತಿದೆ. 
ಬೆಂಗಳೂರು ಉಪನಗರ ಸಗರ' ರೈಲು 
ಯೋಜನೆಯಡಿ ಒಟ್ಟು 14817 ಕಿ.ಮಿ 
ಮಾರ್ಗವನ್ನು ಮತ್ತು 62 ನಿಲ್ಮಾಣಗಳನ್ನು 
ಹೊಂದಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ 
ಭೂಸ್ವಾಧೀನಕ್ಕಾಗಿ ರೂ. 200.00 ಕೋಟಿಗಳನ್ನು 
ಬಿಡುಗಡೆಗೊಳಿಸಲಾಗಿದೆ. ಇದಲ್ಲದೇ ಟ್ರ್ಯಾಕ್‌ 
ದ್ವಿಗುಣಗೊಳಿಸುವ ಕಾಮಗಾರಿಗಳನ್ನು 
ಚೈಯಪ್ಪನಹಳ್ಳಿ - ಹೊಸೂರು ಮಾರ್ಗ (48 
ಕಿ.ಮಿ ಮತ್ತು ಯಶವಂತಪುರ - ಚನ್ನಸಂದ್ರ 
(21.7 8.ಮಿಳಿ ಕಾರ್ಯಾನುಪ್ಠಾನಗೊಳಿಸಲು ರೂ. 
100.00 ಕೋಟೆಗಳನ್ನು ಬಿಡುಗಡೆ ಗೊಳಿಸಲಾಗಿದೆ. 


ಒಟ್ಟಿ 


386.00 


8B) ನಗರ ಸಾರಿಗೆ ಸಂಬಂಧಿಸಿದ ಯೋಜನಾ ಅಬಿವೃದ್ದಿ ಕಾರ್ಯಗಳು: 


ಸಮಗ್ರ ಸಂಚಾರ ಯೋಜನೆ 15 ಟೈರ್‌-2 ನಗರಗಳಲ್ಲಿ ಸಿದ್ದಪಡಿಸಲಾಗಿರುತ್ತದೆ. 


ಸಮಗ್ರ ಸಂಚಾರ ಯೋಜನೆ ಬೆಂಗಳೂರು ನಗರಕ್ಕೆ ಸಿದ್ದಪಡಿಸಿ ಸರ್ಕಾರದಿಂದ 


ಅನುಮೋದನೆ ಪಡೆಯಲಾಗಿದೆ. 


ಬೆಂಗಳೂರು ನಗರಕ್ಕೆ ಟ್ರಾನ್ಸಿಟ್‌ ಓರಿಯೆಂಟರ್‌ ಡವಲಪ್‌ಮೆಂಟ್‌ ನೀತಿಯನ್ನು 
ಸಿದ್ಧಪಡಿಸಿ ಸರ್ಕಾರದ ಅನುಜಬೋದನೆಗಾಗಿ ಸಲ್ಲಿಸಲಾಗಿದೆ. 


ಮೈಸೂರು ನಗರದಲ್ಲಿ: ಬೈಸಿಕಲ್‌ ಹಂಚಿಕೆ ವ್ಯವಸ್ಥೆ ಯೋಜನೆಯನ್ನು ವಿಶ್ವ ಬ್ಯಾಂಕ್‌ 


"ನೆರವಿನೊಂದಿಗೆ ಅನುಪ್ಮಾನಗೊಳಿಸಲಾಗಿದ್ದು, ಚಾಲನೆಯಲ್ಲಿರುತ್ತದೆ. 


ಅಸ್ತಿತ್ವದಲ್ಲಿರುವ ಎಲ್ಲಾ ಸಾರಿಗೆ ಸಂಸ್ಥೆಗಳ ಕಾರ್ಯಾಚರಣೆಗಳನ್ನು ಅಂದರೆ ಮಾರ್ಗ 
ಯೋಜನೆ, ದರ ನಿರ್ಧರಣೆ: ಪರವಾನಿಗೆ ಮುಂತಾದವುಗಳನ್ನು ಬಿ.ಎಂ.ಎಲ್‌.ಟ.ಎ 
ಪ್ರಾಧಿಕಾರವು ತರ್ಕಬದ್ಮಗೊಳಿಸಿ ಸಾರಿಗೆ ಯೋಜನೆಗಳನ್ನು ಸಂಯೋಜನೆ ಹಾಗೂ 
ಸಮನ್ನಯ ಗೊಳಿಸುವುದನ್ನು ಖಾತ್ರಿಪಡಿಸುತ್ತದೆ. 


ಬೆಂಗಳೂರು ಮತ್ತು ಮೈಸೂರು ನಗರಗಳಿಗೆ ಇಂಟಿಲಿಜಿಂಟ್‌ ಟ್ರಾನ್ಸ್‌ಪೋರ್ಟ್‌ ಸಿಸ್ಟಮ್‌ 
ಕುರಿತ ಮಾಸ್ಟರ್‌ ಪ್ಲಾನ್‌ನ್ನು ಸಿದ್ದಪಡಿಸಲಾಗಿದೆ. ಇದರ ಆಧಾರದ ಮೇಲೆ ಬೆಂಗಳೂರು 


ನಗರಕ್ಕೆ ಐ.ಟಿಎಸ್‌ ಯೋಜನಾ ಅನುಪ್ಮೂನವನ್ನು ಜಪಾನ್‌ ಸರ್ಕಾರದ 


ನೆರವಿನೊಂದಿಗೆ ಅನುಪ್ಮಾನ ಕೈಗೊಳ್ಳಲಾಗಿದೆ. ' 


ನಗರ ಭೂ ಸಾರಿಗೆ ನಿರ್ದೇಶನಾಲಯವು 3 ಇಂಟರ್‌ ಮೋಡಲ್‌ ಸಾರಿಗೆ ಕೇಂದ್ರಗಳಿಗೆ 
ವಿವ್ಯಾಸ ರಚನೆ ಹಾಗೂ ಸವಿಸ್ತಾರ ಯೋಜನೆ ತಯಾರಿಸಲು ಸಮಾಲೋಚಕರಿಗೆ 
ಟೆಂಡರ್‌ ಮೂಲಕ ಷಹಿಸಲಾಗಿರುತ್ತದೆ. 


ಬೆಂಗಳೂರು ಹೊರವರ್ತುಲ ರಸ್ತೆಯಲ್ಲಿ 34 ಕಿ.ಮೀ (ಎರಡು ಬದಿ) ಉದ್ದದ ಬಸ್‌ 
ಆದ್ಯತಾ ಲೇನ್‌ಗಳನ್ನು ನಿರ್ಮಿಸಲು ವಿನ್ಯಾಸ ರಚನೆಯನ್ನು ಮಾಡಿರುತ್ತದೆ. 


ಬೆಂಗಳೂರು ನಗರದ ಚರ್ಚ್‌ _ಷ್ರೀಟ್‌ನಲ್ಲಿ ಸ್ಪಚ್ಛೆ ವಾಯು ಸ್ಕ್ಟೀೀಟ್‌ 
ಚಟುವಟಿಕೆಯನ್ನು ಕೈಗೊಂಡಿರುತ್ತದೆ. 


12 ಮೆಟ್ರೊ ನಿಲ್ದಾಣಗಳ ಪ್ರವೇಶಾತಿ ಯೋಜನೆಗಳನ್ನು ನಿರ್ದೇಶನಾಲಯದಿಂದ 
ಸಿದ್ಧಪಡಿಸಿದೆ. ' 


ಅಮಬಲಭ-1 


©) The following project works in Tier 1, Tier 2 & Tier 3 cities 
‘have been financed under SUTF 


S1.No. Work Category Tier 1 | Tier 2 {| Tier 3 
cities | cities | Cities 
1. Bus depot 1 2 12 
2. Bus procurement - 2 3 13 
3. Bus Shelter - - 3 1 
4. Bus Stand/ station 3 4 14 
5. Bus terminal 3 45 16 
6. NMT 3 2 2 
7. Others! Workshops 12 6 4 
8. Divisional workshop/ tyre 1 1 
rethreading plant 
1 

9. HDBRTS works 13 

Total 25 39 63 


Over a period of 10 years, from 20 10 — 2020, for the total project cost of 
Rs. 552.21 Crores, financial assistance of Rs. 379.31 Crores, under SUTF 
has been released. 


Head TETC 
DULT 


ಅನುಬಂಧುಸ್ಸಿ 


ನೂತನ ಪಾರ್ಕಿಲಗ್‌ 2.0 ನೀತಿ ಕುರಿತಾದ ವಿವರಗೇಖ ಈ ಕೆಳಗಿನಂತಿದೆ 


A. ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ನೂತಸ ಪಾರ್ಕಿಲಗ್‌ 2.0 ಕಾರ್ಯನೀತಿಗೆ ಕರ್ನಾಟಿಕ 
ಸರ್ಕಾರ ಆದೇಶ ಸಂಖ್ಯೆ. ವಅಇ 208 ಪಿೀಆರ್‌ಜಿ. 2020, ಬೆಂಗಳೂರು. ದಿನಾ೦ಕ: 0202.2021ರಲ್ಲಿ 
ಅನುಮೋದನೆ ನೀಡಿ ಆದೇಶಿಸಿರುತ್ತದೆ. ನೂತನ ಪಾರ್ಕಿಂಗ್‌ ನೀತಿಯು ಈ ಕೆಳಕಂಡ 
ಉಬ್ದೇಶಗಳನ್ನು ಹೊಂದಿರುತ್ತದೆ. 


1 ಅಸ್ಟಪ್ಯಸವಾಗಿರುವ ಪಾರ್ಕಿಂಗ್‌ನಿಂದ ಸುಸಂಘಟಿತ ಪಾರ್ಕಿಂಗ್‌ ವ್ಯವಸ್ಥೆಯತ್ತ 
ಮುನ್ನಡೆಯುವುದು. 

ಬ ಉಚಿತ ಪಾರ್ಕಿಂಗ್‌ನಿಂದ ಪಾವತಿಸಿದ ಪಾರ್ಕಿಲಗ್‌ನತ್ತ ಮುನ್ನಡೆ 

3) ಸರ್ಕಾರಿ ಚಾಲಿತ ಪಾರ್ಕಿಂಗ್‌ ಪೂರೈಕೆಯಿಂದ ಮಾರುಕಟ್ಟೆ ಚಾಲಿತ ಪಾರ್ಕಿ೦ಗ್‌ ಪೂರೈಕೆ 
ಮತ್ತು ನಿರ್ವಹಣೆಯತ್ತ ಮುನ್ನಡೆ K . | 

4) ಪಾರ್ಕಿ೦ಗ್‌ ವಿಯಮಗಳ ವಿಪ್ಲೀಿಯ ಮತ್ತು ದುರ್ಬಲ ಜಾರಿಗೊಳಿಸುವಿಕೆಯಿಂದ 
ಪಾರ್ಕಿಂಗ್‌ ಬೇಡಿಕೆಯ'ಸಕ್ರಿಯ ನಿರ್ಹಣಿಯತ್ತ ಮುನ್ನಡೆ. - 


ಈ ಮಾನದಂಡಗಳು ಜಾರಿಗೆ ಬಂದ ನಂತರದಲ್ಲಿ ಹೆಚ್ಚು ಜನ ತಮ್ಮ ಖಾಸಗಿ ವಾಹನಗಳ 
ಬದಲಾಗಿ: ಸಾರ್ವಜನಿಕ ಸಾರಿಗೆಯ ಬಳಕೆಯನ್ನು ಮಾಡಲು ಪ್ರೋತ್ಸಾಹ 
ದೊರಕಿದಂತಾಗುತದೆ.- 


8. ಈ ಪಹೂತನ ಪಾರ್ಕಿಂಗ್‌ ನೀತಿಯ ಮುಖ್ಯಾಂಶಗಳನ್ನು ಈ ಕೆಳಕಾಣಿಸಿದೆ. 

1. ನಡಿಗೆ, ಸೈಕ್ಲಿಂಗ್‌ ಹಾಗೂ ವಾಹನ ಸಂಚಾರಕೆ, ಅಡ್ನಬಾರದಂತೆ ಕ್ರಮಬದ್ಧ ಆನ್‌-ಸ್ಟೀಟ್‌ 
ಪಾರ್ಕಿಂಗ್‌. ಬಹುಲಅಂತಸಿನ ಪಾರ್ಕಿಂಗ್‌ ಸೌಲಭ್ಯ ಹಾಗೂ ಮೆಟ್ರೋಉಪನಗರ 
ನಿಲ್ಮಾಣಗಳ ಸುತ್ತಮುತ್ತಲು ಆನ್‌ಸ್ಟೀಟ್‌ ಪಾರ್ಕಿಂಗ್‌ ನಿಪೇಧ. 

2 ಪರ್ಮಿಟ್‌ಗಳ ಮೂಲಕ ನಿರ್ಬಂ೦ಧಿಸಲಾದ ರೆಸಿಡನ ಯಲ್‌ ಆನ್‌-ಸ್ಟ್ರೀಟ್‌ ಪಾರ್ಕಿಲಗ್‌ 

3. ಆನ್‌-ಸ್ಟ್ರೀಟ್‌ನಲ್ಲಿ ಬಸ್‌-ಬೇಗಳ ವಿಗ್ರಹ ಸ್ಥಳ ಹಂಚಿಕೆ, ಪಿಕ್‌-ಅಪ್‌/ಡ್ರಾಫ್‌ -ಆಫು ಮತ್ತು 
ಲೋಡಿಲಗ್‌/ಅನ್‌ಲೋಡಿಂಗ್‌ಗಳಿಗಾಗಿ ಆದ್ಯತೆ ನೀಡಿದ ನಲತರದಲ್ಲಿ ಅಲ್ಪಾವದಿ 
ಪಾರ್ಕಿಂಗ್‌ಗಾಗಿ ಆವ್‌-ಸ್ಟ್ರೀಟ್‌ ಪಾರ್ಕಿಲಗ್‌ಗೆ ಅವಕಾಶ ಒದಗಿಸುವುದು. 

4 ಪಾರ್ಕಿಲಗ್‌ ಶುಲ್ಕವನ್ನು, ಸಾರ್ವಜನಿಕ ಪಾರ್ಕಿಂಗ್‌ ಮೂಲ ದರ ಅಂದರೆ ಸಾರ್ವಜನಿಕ 
ಸಾರಿಗೆಯಲ್ಲಿ 70 & (೦ ಓಡಾಡಲು (ಸರಾಸರಿ 11 ಕಿ.ಮೀ ಒಂದು ಮಾರ್ಗದ ಪ್ರವಾಸ 
ದೂರು ವಿಗಧಿಪಡಿಸಿದ ದರಕ್ಕಿಂತ ಹೆಚ್ಚಿರಬೇಕೆಂದು ಮಾಸದಂಡಗಳಿವೆ. 

5. ಆನ್‌ ಸ್ಟ್ರೀಟ್‌ ಪಾರ್ಕಿಂಗ್‌ ದರ ಶುಲ್ಕವು ಪಾರ್ಕಿಂಗ್‌ ಮೂಲ ದರದ 15 ರಿಂದ 3 

ಪಟ್ಟಿಗಿಂತ ಹೆಚ್ಚಾಗಿ ವಿಗದಿಪಡಿಸಲಾಗುವುದು. 

6. ದೀರ್ಫ್ಪಾವಧಿ ಆನ್‌-ಸ್ಟ್ರೀಟ್‌ ಪಾರ್ಕಿ೦ಗ್‌ ಅನ್ನು ನಿರುತ್ತೇಜನಗೊಳಿಸುವ ಸಲುವಾಗಿ ಆನ್‌- 
ಸ್ಕೀೀಟ್‌ ಪಾರ್ಕಿಂಗ್‌ ಶುಲ್ಕವನ್ನು ಒಂದು ಗಂಟಿಗಿಲತ ಮೀರಿದ ಹೆಚ್ಚಿನ ಅವಧಿಗೆ ದರವನ್ನು 

`ಹೆಚ್ಚಿಸತಕ್ಕದ್ದು. 

7. ಪಾರ್ಕಿಲಗ್‌ ನಿರ್ವಹಣೆ ಮತ್ತು ಜಾರಿಗೆ ತರಲು ತಂತ್ರಜ್ಞಾನ ಬಳಕೆ 

8. ಆದಾಯ ಬಳಕೆ - ಸಮರ್ಥನೀಯ ಸಾರಿಗೆಗಳಾದ ನಡಿಗೆ, ಸೈಕ್ಲಿಂಗ್‌ ಮತ್ತು ಸಾರ್ವಜನಿಕ 
ಸಾರಿಗೆ ಕ್ರಮಗಳಿಗೆ ಉತ್ತೇಜನ ನೀಡಲು. 


ರ, ಹರಿಯಾ ಪಾರ್ಕಿಂಗ್‌ ರಾ 


fii. 


1. ಅಲ್ಲಾ ಮೆಲಯಗಳ್‌ 


" (APPS)ಗಳನ್ನು ತಯಾರಿಸುವ ಮೂಲಕ ಅನುಷಾನ 


ಮೊದಲ ಬಾರಿಗೆ ಪಗರ ಜೂ ಸಾರಿಗೆ ನಿರ್ದೇಶನಾಲಯವು ಬೆಂಗಳೂರು ನಗರದ ಎಲ್ಲಾ 
ವಲಯಗಳಲ್ಲಿ ೩ನ ಗಳನ್ನು ಸಿದ್ದಪಡಿಸಲಿದೆ. 


ನ, 


(2) ಗಳನ್ನು ರಚಿಸುವುದು: ವಲಯ ಕಾರ್ಯಪಡೆಗೆ ಆಯಾಯ ಪಲಯದ 
ಬಿ.ಬೆ.ಎಂ.ಪಿ ಜಂಟಿ ಆಯುಕ್ತರ ನೇತೃತ್ಸದಲ್ಲಿ ಹಾಗೂ ವ್ಯಾಪ್ತಿ ಪ್ರದೇಶದ ಆರ್‌.ಟಿ.ಓ ಗಳು 
ಮತ್ತು ಸಂಚಾರಿ ಪೊಲೀಸ್‌ ರವರ ಪ್ರಾಸಿವಿದ್ಯ ಒಳಗೊಂಡಿರತಕ್ಕದ್ದು. 

ಪಾರ್ಕಿಲಗ ಯೋಜನೆಗಳ ಅಮಪ್ನಾನತೆ ಉಸ್ತುವಾರಿಗಾಗಿ ಮತ್ತು ಕಾರ್ಯಾಚರಣೆಗೆ 
ತರಲು ಸರ್ಣಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಬಿವೃದ್ದಿ ಇಲಾಖೆ ಇವರ 
ಅಧ್ಯಕ್ಷತೆ ಹೊಂದಿರುವ ಮತ್ತು ಸದಸ್ಯರುಗಳಾಗಿ ಆಯುಕ್ತರು, ನಗರ ಭೂ ಸಾರಿಗೆ 
ವಿರ್ದೇಶನಾಲಯ (ಕನ್ನೀನರ್‌: ಪ್ರಧಾನ ಕಾರ್ಯದರ್ಶಿಗಳು, ಸಾರಿಗೆ ಇಲಾಖೆ: 
ಅಆಯುಕರು, ಬಿ.ಬಿ.ಎ ಅಆಯುಕರು. ಬೆಂಗಳೂರು ಅಬಿವೃದ್ದಿ ಪ್ರಾಧಿಕಾರ ಮತ್ತು 
ಪೊಲೀಸ್‌ ಆಯುಕ್ತರು. ಬೆ೦ಗಳೂರು ಸೇರಿದಂತೆ ಅಪೆಕ್ಸ್‌ ಸಮಿತಿಯೊಂದನ್ನು 
ರೆಚಿಸುವುಃಡು. 


1a 
‘jek 


ಮುಖ್ಯಸ್ಥದು TETC 


ನಭೂಸಪಾ.ನಿ 


. ಸಧಾ ಗಳನು ಅಸುಪ್ಯಾಸಗೊಳಿಸಲು ವಲಯ ಕಾರ್ಯಪಡೆ 


Aanesure - 3 


ANNEXUREF 


Extract copy of the approved Parking Policy 2.0 for Bengaluru 


Mothudology te calculate Hon-residential parking fee: _ 
26 Base parking fee would be established in cach vane based on the cost of public commuting, 
On-street and off-stvet parking fee,.and residential permit Fee Tor a zon may be calculated 
as a multiple of the base fee established for that zone 28 follows. 

Fhe minimum base parking fee shall may be set a1 w and [ro public transporl Ire {of 


[0] 
dl 


BAITC bus} for an I]km tip feverage one-way wip fength in Bengaluru) tO MeenLivize 
commu 10 use public ansport. 
28 Parking fee for diTerent types of parking facilities could be determined us follows: 


Gri 
Ol-strce locaticns - Base par 


Om-strect ~ Comsrcruial Parking {53 umes (Base parking fee) 


Depending on locaton 


On-suev parking [ee beyond 1 hour should be 
incscused fx busy connnerciad aves 
Residential Parking Permit (annual Small cars < Rs.1000 
fue) Medium curs Rs. 30004000 
Not [or HDCsi Arterial or Sub MUVSSLUVs Rs 5000 


Arterial Roads 
For Ward Jevc! Roads only 


Park-and-Ride fee 0-6 hones: a suitable multiple of 075* Bast 
parking fee 

6-12 hours: a suitable multiple of 0.75 Base 
parking fee 


2-24 hours: a suitable mulliple of 075 Huse 


parking fee 


Note: The type of on-street parking is decemined in the APP 


29 No charges shall be levivd tor parking of bicycles Land pedal assisted clecrie bievules) at 


spaces designated For bicycle parking. Charges tor all other vehieles may be determined 


as per the Passenger Cou Equivalen (F 


Wn 
Head of TETC 

Directorate of Urban Land Transpo 
' Rengaiore. 


